KA/ BG-GPO/2515/\WPP-47 / 2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೯, ೨೦೦೯ (ಚೈತ್ರ ೧೯, ಶಕ ವರ್ಷ ೧೯೩೧) ಸಂಚಿಕೆ ೧೫ 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 





OFFICE OF THE SUPERINTENDENT OF POLICE, RAILWAYS, BANGALORE-23 
ಅಧಿಸೂಚನೆ 
ಸಂಖ್ಯೆ:ಮೋಟಾರು:ಸಾರಿಗೆ:15:1996-97, ದಿನಾಂಕ: 12ನೇ ಮಾರ್ಚ್‌ 2009 

ವಿಷಯ: ಬೆ೦ಗಳೂರು ನಗರ ರೈಲ್ವೇ ಪೊಲೀಸ್‌ ಠಾಣೆಯ ಆವರಣದಲ್ಲಿ ವಾರಸುದಾರರಿಲ್ಲದ ವಾಹನಗಳನ್ನು 

ಬಹಿರಂಗ ಹರಾಜು ಮಡುವ ಬಗ್ಗೆ ಕುರಿತು. 

ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆ:ಹೆಚ್‌.ಡಿ 63:ಇಎಂವಿ:2006 ಬೆಂಗಳೂರು ದಿನಾಂಕ:07/02/2007 

ರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಒಳಾಡಳಿತ ಇಲಾಖೆ (ಪೊಲೀಸ್‌ ವೆಚ್ಚ) ಕರ್ನಾಟಕ 
ಸರ್ಕಾರ. ಬೆಂಗಳೂರು ರವರು ಹೊರಡಿಸಿರುವ ಆದೇಶ. 

2. ಪಿ.ಎಸ್‌.ಐ ಎಸ್‌.ಬಿ.ಸಿ ಆರ್‌.ಪಿ.ಎಸ್‌ (ಅಪರಾಧ) ರವರ ವರದಿ ದಿನಾಂಕ:ಸಿಸಿ/31/09/ಎಸ್‌.ಬಿಸಿ/ 
ದಿನಾಂಕ:05/01/2009. 

ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತಿಳಿಯಪಡಿಸುವುದೇನೆ೦ಂದರೆ ಬೆಂಗಳೂರು ನಗರ ರೈಲ್ವೇ ಪೊಲೀಸ್‌ ಠಾಣೆಯ 
ಆವರಣದಲ್ಲಿ ವಾರಸುದಾರರಿಲ್ಲದ ವಾಹನಗಳನ್ನು ನ್ಯಾಯಾಲಯದ ಅನುಮತಿ ಮೇರೆಗೆ ದಿನಾ೦ಕ: 16/04/2009 ರ 
ಗುರುವಾರ ಬೆಳಿಗ್ಗೆ 11-00 ಗಂಟೆಗೆ ಸರಿಯಾಗಿ ವೇದಿಕೆ ನಂ-6 ರಲ್ಲಿನ ಬೆ೦ಗಳೂರು ನಗರ ರೈಲ್ವೇ ಪೊಲೀಸ್‌ ಠಾಣೆಯ 
ಆವರಣದಲ್ಲಿ ಕೆಳಕಂಡ ವಾರಸುದಾರರಿಲ್ಲದ ವಾಹನಗಳನ್ನು ಎಲ್ಲಿವೆಯೋ, ಹೇಗಿವೆಯೋ, ಹಾಗೆಯೇ ನ್ಯಾಯಾಲಯದ 
ಅನುಮತಿ ರೀತ್ಯಾ ಟೆಂಡರ್‌/ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಲು ನಿರ್ಧರಿಸಲಾಗಿದೆ. 

ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತಿಯುಳ್ಳ ಸವಾಲುದಾರರು ವಾರಸುದಾರರಿಲ್ಲದ ವಾಹನಗಳನ್ನು ವೇದಿಕೆ 
ನಂ-6 ರಲ್ಲಿನ ಬೆ೦ಗಳೂರು ನಗರ ರೈಲ್ವೇ ಪೊಲೀಸ್‌ ಠಾಣೆಯ ಆವರಣದಲ್ಲಿ ಪರಿಶೀಲನೆ ನಡೆಸಬಹುದಾಗಿರುತ್ತದೆ. 

ಹರಾಜಿನ ಷರತ್ತು ಮತ್ತು ನಿಬಂಧನೆಗಳು 
1) ಪ್ರತಿಯೊಬ್ಬ ಸವಾಲುದಾರರು ಪ್ರತಿ ವಾಹನಕ್ಕೆ 500-00 ರೂ.ಗಳು (ಐದು ನೂರು ಮಾತ್ರ ಠೇವಣಿ ಹಣವನ್ನು 
ನಗದು ರೂಪದಲ್ಲಿ ಬೆ೦ಗಳೂರು ನಗರ ರೈಲ್ವೇ ಪೊಲೀಸ್‌ ಠಾಣೆಯಲ್ಲಿ ಠಾಣೆಯ ಠಾಣಾಧಿಕಾರಿಯವರಲ್ಲಿ ತುಂಬಿ 
ದಿನಾಂಕ:02/04/2009 ಗುರುವಾರ ಬೆಳಿಗ್ಗೆ 11-00 ಗಂಟೆಯೊಳಗೆ ತುಂಬಿ ರಶೀದಿ ಪಡೆಯುವುದು, ಠೇವಣಿ 
ಹಣ ಕಟ್ಟದೇ ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ. ಠೇವಣಿ ಹಣಕ್ಕೆ ಬಡ್ಡಿಯನ್ನು ಕೊಡಲಾಗುವುದಿಲ್ಲ. ಪೊಲೀಸ್‌ 
ಅಧೀಕ್ಷಕರು (ರೈಲ್ವೇಸ್‌) ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಬಹಿರಂಗ ಹರಾಜನ್ನು ನಡೆಸುವುದು. 
2) ಯಶಸ್ವಿಯಾದ ಸವಾಲುದಾರರ ವಾಹನಗಳ ಒಟ್ಟು ಬೆಲೆಯ ಶೇಕಡ 25% ರಷ್ಟು ಹಣವನ್ನು (ಠೇವಣಿ ಬಿಟ್ಟು 
ಸ್ಥಳದಲ್ಲಿಯೇ ತುಂಬಬೇಕು. ಉಳಿದ ಹಣವನ್ನು 7 ದಿನದೊಳಗಾಗಿ ತುಂಬಿ ಸ್ವಂತ ಖರ್ಚಿನಿಂದ ತೆಗೆದುಕೊಂಡು 
ಹೋಗಲು ಒಪ್ಪಿಗೆ ನೀಡಲಾಗುವುದು. ತಪ್ಪಿದ್ದಲ್ಲಿ ಈಗಾಗಲೇ ಯಶಸ್ವಿಯಾದ ಸವಾಲುದಾರರು ತುಂಬಿರುವ ಶೇಕಡ 


( ೯೦೫ ) 




































































೯೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೫ 
25% ರಷ್ಟು ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಹಾಗೂ ಮತ್ತೊಮ್ಮೆ ಹೊಸದಾಗಿ 
ಅಧಿಸೂಚನೆ ಹೊರಡಿಸಿ ಮರು ಹರಾಜು ಮಾಡಲಾಗುವುದು. 

3) ಎಲ್ಲಾ ಹಣವನ್ನು ಬೆ೦ಗಳೂರು ನಗರ ರೈಲ್ವೇ ಪೊಲೀಸ್‌ ಠಾಣೆಯಲ್ಲಿ ಠಾಣೆಯ ಠಾಣಾಧಿಕಾರಿಯವರಲ್ಲಿ ನಗದು 
ರೂಪದಲ್ಲಿ ತುಂಬಬೇಕು. 
4) ಹರಾಜು ಮುಗಿದ ನಂತರ ಯಶಸ್ವಿಯಾಗದ ಸವಾಲುದಾರರ ಠೇವಣಿ ಹಣವನ್ನು ಕೂಡಲೇ 
ಹಿಂದಿರುಗಿಸಲಾಗುವುದು. 
5) ಮಾರಾಟ ತೆರಿಗೆಯನ್ನು ಚಲಾವಣೆಯಲ್ಲಿರುವ ದರದ ನಿಯಮಗಳ ಆಧಾರದ ಮೇರೆಗೆ ಸವಾಲಿನ ಹಣದ ಜೊತೆ 
ವಸೂಲಿ ಮಾಡಲಾಗುವುದು. 
6) ಹರಾಜು ಮಾಡುವ ವೇಳೆಯಲ್ಲಿ ಏನಾದರೂ ತಕರಾರು ಬಂದಲ್ಲಿ ರೈಲ್ವೇ ಪೊಲೀಸ್‌ ಅಧೀಕ್ಷಕರು ಅಥವಾ 
ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಕೈಗೊಳ್ಳುವ ನಿರ್ಣಯವೇ ಅಂತಿಮವಾಗಿರುತ್ತದೆ. 
ಕ್ರ ಸಂ. ವಾಹನಗಳ ಸಂಖ್ಯೆ ವಾಹನದ ವಿವರ ವಾಹನದ ಹೆಸರು 
01 KA-01-H-8071 E.No.E.B.46928 HERO PUCH 
C.No.CB 41470 
02 KA-05-V-8975 E.NO.35PDA21628 B. CHETAK 
C.NO.BDA 02067 
03 KA-03-6210 E.NO.NTEFB 169843 KINETIC HONDA 
C.NO.NIFFB 170279 
04 KA-05-A-2907 E.NO.06-CC 158324 B.CHETAK 
C.NO.C06CD171983 
05 AP-25-A-1174 E.NO.E-30CC 04088 B/K RTZ-KB-100 
C.NO.C30 GG044705 
06 KA-02-V-2930 E.NO.0080361 E-PH KIMARVEL 
C.NO.A108F707431 
07 KA-02-EC-4638 E.NO.CDEEGJ37921 B.SCOOTER 
C.NO.66519 
08 KA-01-S-2820 E.NO.CDEE BJ 30031020 KINETIC STYLE 
C.NO. BH 30027894 
09 KA-19-E-2374 E.NO. E-30 DJ006849 BAJAJ KAWASAKI 
10 KA-01-R-9643 E.NO.5DJ01 5467 YAMAHA 
V.NO.00G50G015467 YD-125 
11 KA-02-J-7781 E.NO. F301 M-604826 TVS XL 
C.NO.F-301 F699682 
12 KA-02-Q-9606 E.NO.L511 M-194321 TVS CHAMP 
CHO.4511F212287 
13 KL-07-D-2814 E.NO.DL-1339455 YAMAHA 
14 KA-02-K-135 E.NO.06F93E09472 BAJAJ CHETAK 
C.HO.06B93E09432 
15 KA-04-J-1397 E.NO.NIE367492 KINETIC HONDA 
C.HO.NIF HL 334087 
16 CKK-6581 E.NO.D8A7F073185 TVS CHAMP 
C.HO.D80 7F-073185 
17 KA-03-R-3377 E.NO.EV399274 HERO PUCH 
C.NO.DO396ABR403259 
18 KA-02-J-9583 E.NO.ECN 871133 LML VESPA 
CNO CH 872724 
19 TN-38-T-7218 E.NO.03F2E18916 H.HONDA 
C.NO.03F2718992 
20 CAR-7213 E.NO.06E 568497 B.CHETAK 



















































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೯೦೩ 
ಕ್ರ.ಸಂ. ವಾಹನಗಳ ಸಂಖ್ಯೆ ವಾಹನದ ವಿವರ ವಾಹನದ ಹೆಸರು 
21 MYK-3106 E.NO.037903 MO33929 B.CHETAK 
C.NO.03C904MS016531 
22 KA-02-S-3622 E.NO.00516386 LML VESPA 
C.NO.C40C515948 
23 KA-03-S-3673 E.NO.35E96J26963 B. CHETAK 
C.NO.80215 
24 CAB-4582 E.NO.LO 1234 NLEE KINETIC HONDA 
C.NO.JFE 1025617CH 
25 KA-02-U-680 E.NO.18M94B72847 B.SCOOTY (SUNNY) 
C.NO. 18F-94-B-73739 
26 C.S.B-89 -- STYLE 
27 H.P 22-2618 ದಾದ LUNA 
28 M.Y.V-8171 ದಾದ L.M.L. VESPA 
29 KA-02-H739 E.NO.MEE-4621 HERO HONDA CD 100 
C.H.0.441092 
30 KA-02-V-5930 E.NO.98A17E09386 HERO HONDA SPLENDER 
C.NO.98A19F08878 
31 KA-03-Y-1286 ದಾ YAMAHA ೧-135 
32 C.R.W 8966 ದಾ YAMAHA ೧-100 
33 KA-02-B-3982 C.NO.ST911N476054 MARUTHI VAN 
34 KA-02-B-3984 C.NO.ST911N492277 MARUTHI VAN 
7) ಹರಾಜಿನಲ್ಲಿ ಯಾವುದೇ ಸವಾಲನ್ನು ಯಾವುದೇ ಕಾರಣಕ್ಕಾಗಿ ರದ್ದುಗೊಳಿಸುವ ಅಥವಾ ಮುಂದೂಡುವ ಅಥವಾ 
ತಿರಸ್ಕರಿಸುವ ಅಧಿಕಾರವನ್ನು ರೈಲ್ವೇ ಪೊಲೀಸ್‌ ಅಧಿಕಾರಿಗಳು ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು 
ಹೊಂದಿರುತ್ತಾರೆ. 
H.S. REVANNA IPS 
P.R. 281 Superintendent of Police, Railways, Bangalore-560 023 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಕಾರ್ಯನಿರ್ವಾಹಕ ಇಂಜಿನಿಯರರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 


ಮಂಗಳೂರು ವಿಭಾಗ, ಮಂಗಳೂರು 


ಸಮಯಾವಧಿ ವಿಸ್ತರಣೆ 


ದಿನಾಂಕ: 21ನೇ ಮಾರ್ಚ್‌ 2009 


ಐಎಫ್‌ಟಿ ಸಂಖ್ಯೆ:ಕೆಪಿಡಬ್ದು B:2008-09:ವರ್ಕ್‌ ಅಂಡೆಂಟ್‌:31:ಇ-ಪ್ರೊಕ್ಯೂರ್‌ಮೆಂಟ್‌:ಎಇ-2, ಮಂಗಳೂರು, 


ದಿನಾಂಕ:22.2.2009ರ “ವಾರ್ತಾ ಭಾರತಿ' ಮತ್ತು ದಿನಾಂಕ: 23.2.2009ರ “ಡೆಕ್ಕನ್‌ ಹೆರಾಲ್ಡ್‌ ದಿನಪತ್ರಿಕೆಗಳಲ್ಲಿ 
ಪ್ರಕಟವಾದ ಈ ಕಛೇರಿಯ ಟೆಂಡರ್‌ ನೋಟಿಫಿಕೇಷನ್‌ ನಂಬರ್‌: ಐಎಫ್‌ಟಿ ಸಂಖ್ಯೆಕೆಪಿಡಬ್ಬ್ಯುಡಿ:2008-09:ವರ್ಕ್‌ 
ಇಂಡೆಂಟ್‌:31:ಇ-ಪ್ರೊಕ್ಕೂರ್‌ಮೆಂಟ್‌:ಎಇ-1:ದಿನಾ೦ಕ: 20.2.2009 ಪ್ರಕಟಣೆಯಲ್ಲಿ ಸೂಚಿಸಿದ ಈ ಕೆಳಗಿನ ಕಾಮಗಾರಿಗಳಿಗೆ 
ಸಂಬಂಧಿಸಿದಂತೆ ಆಹ್ವಾನಿಸಲಾದ ಟೆಂಡರ್‌ ಪ್ರಕಟಣೆಗೆ ಸಮಯಾವಧಿ ವಿಸ್ತರಣೆಯನ್ನು ಈ ಕೆಳಗಿನಂತೆ ಮಾಡಲಾಗಿದೆ. 

















ಕ್ರಮ ಕಾಮಗಾರಿಯ ಹೆಸರು ಟೆ೦ಡರಿಗಿಟ್ಟ ಮೊತ್ತ 
ಸಂಖ್ಯೆ (ರೂ.ಲಕ್ಷಗಳಲ್ಲಿ) 
ಲೆಕ್ಕ ಶೀರ್ಷಿಕೆ - ನಬಾರ್ಡ್‌ ಆರ್‌.ಐ.ಡಿ.ಎಫ್‌-13 
1 |ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕಿನ ತೆಂಕ ಎಡಪದವು ಒಡೂರು ವೆಂಕಲಿಕೆ 60.00 


ರಸ್ತೆ ಸರಪಳಿ 0.00 ರಿಂದ 2.00 ಕಿ.ಮೀ. ವರೆಗೆ ಅಭಿವೃದ್ದಿ (2ನೇ ಕರೆ) 











1. ದಿನಾಂಕ:1.4.2009 ರಿಂದ 8.4.2009ರ ವರೆಗೆ ಟೆಂಡರುದಾರರು ಕರ್ನಾಟಕ ಸರಕಾರದ ಇ-ಪ್ರೊಕ್ಕೂರ್‌ಮೆಂಟ್‌ 
ಪೋರ್ಟಲ್‌ ಅಂತರ್‌ಜಾಲದ ವೆಬ್‌ಸೈಟ್‌ ಮುಖಾಂತರ ಟೆಂಡರು ಡಾಕ್ಕುಮೆಂಟ್‌ಗಳನ್ನು ದಿನಾಂಕ: 8.4.2009ರ 
ವರೆಗೆ ಪಡೆಯಬಹುದಾಗಿರುತ್ತದೆ. (Download) 





೯೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೫ 





2. ಟೆಂಡರುಗಳನ್ನು ಕರ್ನಾಟಕ ಸರಕಾರದ ಇ-ಪೊಕ್ಕೂರ್‌ಮೆಂಟ್‌ ಪೋರ್ಟಲ್‌ನ ಆನ್‌ಲೈನ್‌ನಲ್ಲಿ ದಿನಾಂಕ: 
8.4.2009ರ ಅಪರಾಹ್ನ 4.00 ಗಂಟೆ (16 :00 ಗಂಟೆ) ಒಳಗೆ ಸಲ್ಲಿಸತಕ್ಕದ್ದು. ಟೆಂಡರನ್ನು ಕರ್ನಾಟಕ ಸರಕಾರದ 
ಇ-ಪೊಕ್ಕೂರ್‌ಮೆಂಟ್‌ ಪೋರ್ಟಲ್‌ನ ಮಾರ್ಗಸೂಚಿಯಂತೆ ತೆರೆಯಲಾಗುವುದು. 

ಮೇಲಿನ ಬದಲಾವಣೆಗಳನ್ನು ಹೊರತುಪಡಿಸಿ ಇನ್ನಾವುದೇ ಬದಲಾವಣೆ ಇರುವುದಿಲ್ಲ. ಹೆಚ್ಚಿನ ವಿವರಗಳನ್ನು ಇ- 

ಪ್ರೊಕ್ಕೂರ್‌ಮೆಂಟ್‌ ಪೋರ್ಟಲ್‌ ಅಂತರ್‌ಜಾಲದ ವೆಬ್‌ಸೈಟ್‌ https://eproc.karnataka.gov.in ನಲ್ಲಿರುವ ಟೆಂಡರು 
ಡಾಕ್ಕುಮೆಂಟ್‌ನಲ್ಲಿ ಪಡೆಯಬಹುದಾಗಿದೆ. ಹಾಗೂ ನೋಟಿಫಿಕೇಷನ್‌ನ್ನು ಗtp/ಗvww.kpwd.ಂv.in ಇಲಾಖಾ ವೆಬ್‌ಸೈಟ್‌ನಲ್ಲಿ 
ಪಡೆಯಬಹುದು. 
ಕಾರ್ಯನಿರ್ವಾಹಕ ಇಂಜಿನಿಯರರು, 
ಪಿ.ಆರ್‌. 286 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ, ಮಂಗಳೂರು ವಿಭಾಗ, ಮಂಗಳೂರು. 
PHA vPi AB ECNIVU 
£f MhOBUEAES EaNEPR FF PE, AB EAD 184 Abii CNOEN 
10/0 560 003. 
ಓಂ 85 gHuaNV BA7/BMB/TND/CR-1/08-09, 9 HNPO26ನೇ ಮಾರ್ಚ್‌ 2009 
K§ Zi Ad MAO /¥0 85 Axi AGNAONEVS/AHINEDO NBT OED wEEy <P" u 
ಕರ್ನಾಟಕ ಅರಣ್ಯ ಇಲಾಖೆಯಿಂದ 2009 ರಿಂದ 2010 ರವರೆಗೂ ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಿರುವ ಒಣ 
ಬೊಂಬು ಹಾಗೂ ಹೂ ಬಿಟ್ಟಿರುವ ಬೊಂಬುಗಳನ್ನು ತೆಗೆಯಲು ಅರ್ಹ ಖರೀದಿದಾರರಿಂದ ಟೆಂಡರ್‌ ಅನ್ನು ಕರೆಯಲಾಗಿದೆ. 
1.  ಹೊಬಿಟ್ಟ ಮತ್ತು ಒಣ ಬೊಂಬುಗಳನ್ನು ಇಲಾಖಾವತಿಯಿಂದ ಸಂಗ್ರಹಿಸಿ, ಲಾಟು ಮಾಡಲಾದ ಬೊಂಬುಗಳ 
ಖರೀದಿ (ಶೆಡ್ಕೂಲ್‌-1) 
2. ಹೂಬಿಟ್ಟ ಮತ್ತು ಒಣ ಬೊಂಬುಗಳನ್ನು ಖರೀದಿದಾರರೇ ಕಟಾವು ಮಾಡಿ ಸಂಗ್ರಹಿಸುವುದಕ್ಕಾಗಿ ದರ 
ನೀಡುವುದು (ಶೆಡ್ಕೂಲ್‌-11) 

















ವೃತ್ತ | ವಿಭಾಗ UGS Kya Ub Kya 
ಇಲಾಖಾ ವತಿಯಿಂದ ಟೆಂಕೆ ಡಿಪೋಗಳಲ್ಲಿ ಖರೀದಿದಾರರೇ ಸಂಗ್ರಹಿಸಬಹುದಾದ ಹಾಗೂ 
ಸಂಗ್ರಹಿಸುವ ಹೂ ಬಿಟ್ಟ ಹಾಗೂ ಒಣ ತೆಗೆಯಬಹುದಾದ ಹೂ ಬಿಟ್ಟ ಹಾಗೂ ಒಣ 
ಬಾಂಬುಗಳ ಪ್ರಮಾಣ (ಮೆ.ಟನ್‌ ಗಳಲ್ಲಿ) ಬಾಂಬುಗಳ ಪ್ರಮಾಣ (ಮೆ.ಟನ್‌ ಗಳಲ್ಲಿ) 
ಕೆನರಾ ಹಳಿಯಾಳ 12930 17896 
ಕಾರವಾರ 3475 22195 
ಯಲ್ಲಾಪುರ 3300 2110 
ಬೆಳಗಾಂ | ಬೆಳಗಾಂ 33760 314170 




















ಈ ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆಯ ಬಗ್ಗೆ ಆಸಕ್ತಿಯುಳ್ಳ ಸಾರ್ವಜನಿಕರಿಂದ ಹಾಗೂ ಕೈಗಾರಿಕೆ ಉದ್ದಿಮೆದಾರರ 
ಗಮನವನ್ನು ಈ ಪ್ರಕಟಣೆಯ ಮೂಲಕ ಸೆಳೆಯಲಾಗಿದೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಇವರ 
ಹೆಸರಿನಲ್ಲಿ ರೂ. 5,000/- * ಅನ್ವಯಿಸುವ ತೆರಿಗೆಗಳೊಂದಿಗೆ ಮೌಲ್ಯದ ರಾಷ್ಟ್ರೀಕೃತ ಬ್ಯಾಂಕಿನಿಂದ ನಗದೀಕರಿಸಬಹುದಾದಂತಹ 
ಡಿ.ಡಿ... ಯನ್ನು ಸಲ್ಲಿಸಿದಲ್ಲಿ “ಟೆಂಡರ್‌ ಫಾರಂ” ಅನ್ನು ದಿನಾಂಕಃ 15.04.2009 ರಂದು ಸಂಜೆ 5 ಗಂಟೆಯವರೆಗೆ 
ವಿತರಿಸಲಾಗುವುದು. ಟೆಂಡರ್‌ ಫಾರಂಗಳನ್ನು ಮೊಹರು ಮಾಡಿದ ಲಕೋಟೆ ಮೂಲಕ ದಿನಾಂಕಃ 16.04.2009 ರಂದು 
ಮಧ್ಯಾಹ್ನ 1.00 ಘಂಟೆಯವರೆಗೆ ಸ್ವೀಕರಿಸಲಾಗುವುದು. ಮೊಹರು ಮಾಡಿದ ಲಕೋಟೆಯ ಟೆಂಡರ್‌ಗಳನ್ನು ಅಂದೇ ಸಂಜೆ 3.00 
ಘಂಟೆಗೆ ತೆರೆಯಲಾಗುವುದು. ದರಗಳನ್ನು ಸೂಚಿಸುವಾಗ ಪ್ರತಿಯಾಂದು ವಲಯವನ್ನು ಒಂದು ಘಟಕವಾಗಿ ವಿಂಗಡಿಸಿದ್ದು 
ಪ್ರತಿಯಾಂದು ಘಟಕಕ್ಕೆ (ಶೆಡ್ಕೂಲ್‌-! ಮತ್ತು ಶೆಡ್ಕೂಲ್‌-1) ದೊರೆಯುವ ಬಿದಿರಿನ ಪ್ರಮಾಣಕ್ಕೆ ಅನುಗುಣವಾಗಿ ವಲಯವಾರು 
ಪ್ರತ್ಯೇಕ ದರಗಳನ್ನು ಸೂಚಿಸತಕ್ಕದ್ದು ಅಧಿಸೂಚನೆಯ ಸಂಕ್ಷಿಪ್ತ ಪ್ರಕಟಣೆಯನ್ನು ಅರಣ್ಯ ಭವನದ ಸೂಚನಾಫಲಕದಲ್ಲಿ ಮತ್ತು 
ವೃತ್ತ ಮಟ್ಟದ ಹಾಗೂ ವಿಭಾಗ ಕಛೇರಿಯ ಸೂಚನಾಫಲಕಗಳಲ್ಲಿ ಪ್ರಕಟಿಸಲಾಗಿದೆ. ಆ ಅಧಿಸೂಚನೆಯಲ್ಲಿ ಪ್ರಕಟಿಸಿದ ಎಲ್ಲಾ 
ಷರತ್ತು ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಹೆಚ್ಚಿನ ವಿವರಗಳನ್ನು ಅಪರ ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ (ಅರಣ್ಕ ಸಂಪನ್ಮೂಲ ನಿರ್ವಹಣೆ), ಬೆಂಗಳೂರು ಇವರ ಕಛೇರಿಯಿಂದ ಪಡೆಯಬಹುದು. 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೯೦೯ 





KARNATAKA FOREST DEPARTMENT 
Principal Chief Conservator of Forests, Aranya Bhavan, 18" Cross, Malleswaram, 
Bangalore-560003. 
Notification No. A7/BMB/TND/CR-1/08-09, Dated : 26" March 2009 
BRIEF RE-TENDER NOTIFICATION FOR PURCHASE AND REMOVAL OF DRY AND FLOWERED 
BAMBOOS 

Tenders are invited by the Karnataka Forest Department from the eligible persons for 

1. Purchase of extracted and stacked Dry Bamboos (Schedule-l) 

2. Extraction and Removal of Dry Bamboo by purchasers themselves (Schedule-ll) 

From the areas mentioned below during the period 2009-10. 























Schedule-l Schedule-ll 
Circle Divisions Quantity of Dry and Flowered Quantity of Dry and Flowered 
Bamboo extracted and stacked Bamboo available for extraction and 
at Tenke Depots in M.Tons removal by purchasers in M.Tons 

Kanara Haliyal 12930 17896 
Karwar 3475 22195 

Yellapur 3300 2110 

Belgaum Belgaum 33760 314170 











Tender forms with detailed tender conditions will be issued upto 5.00 PM on 15.04.2009 on 
furnishing a non-refundable amount of Rs. 5000 + Taxes in the form of DD, in favour of Principal Chief 
Conservator of Forests, Bangalore. The sealed tender covers will be received upto 1.00 PM of 
16.04.2009. The sealed tender will be opened after 3.00 PM on the same day. Since each Range 
constitutes an unit, rates shall be quoted for each Range separately for both Schedule-l and Schedule-ll. 
The detailed notification has also been notified in the Notice Board of Aranya Bhavan, concerned Circle 
and Division offices. Further details can be had from the office of Addl. Principal Chief Conservator of 
Forests, Forest Resource Management, Bangalore. 

P.R. 288 Principal Chief Conservator of Forests, Bangalore 
ಅರಣ್ಯ ಇಲಾಖೆ 
ಕಾವೇರಿ ವನ್ಯಜೀವಿ ವಿಭಾಗ, ಕನಕಪುರ. 
ಸಂಕ್ಷಿಪ್ತ ಮರು ಹರಾಜು ಇಸ್ತಿಹಾರ್‌ ಪ್ರಕಟಣೆ. 
ಸಂ: ಎ4/ಹರಗಲು ಹರಾಜು/ಸಿಆರ್‌- 41 /2008-09, ದಿನಾಂಕ: 30ನೇ ಮಾರ್ಚ್‌2009 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಕಾವೇರಿ ವನ್ಯಜೀವಿ ವಿಭಾಗದ ಮಲೈ ಮಹದೇಶ್ವರ 
ಬೆಟ್ಟ ವನ್ಯಜೀವಿ ವಲಯದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಕಡೆಗಳ ವಾಹನ ನಿಲುಗಡೆ ಶುಲ್ಕ ಹಾಗೂ ಹೊಗೆನಕಲ್‌ ಕಡ 
(ಮಾರಿಕೊಟ್ಟಾಯಿ ಕಡ) ಹಾಗೂ ಇಂಜಿನ್‌ ಬೋಟ್‌ ನಡೆಸುವ ಹರಾಜು ಮಾಡುವ ಕೆಲಸಕ್ಕೆ ದಿನಾ೦ಕ: 26-03-2009 
ರಂದು ಕರೆದಿದ್ದ ಹರಾಜಿನಲ್ಲಿ ಹೆಚ್ಚಿನ ಜನ ಭಾಗವಹಿಸಿ ಹರಾಜಿನಲ್ಲಿ ತಗ್ಗು ಬೆಲೆಗಿಂತ ಕಡಿಮೆ ಹರಾಜು ಕೂಗಿರುವುದರಿಂದ 
ಸರ್ಕಾರಕ್ಕೆ ಆಗಿರುವ ನಷ್ಟವನ್ನು ತಪ್ಪಿಸಲು ಮರು ಹರಾಜು ಪ್ರಕ್ರಿಯೆ ನಡೆಸಲು ದಿನಾಂಕ : 16-04-2009 ಕ್ಕೆ ಮರು ಹರಾಜು 
ಪ್ರಕಟಣೆಯನ್ನು ಪ್ರಕಟಿಸಲು ಕರ್ನಾಟಕ ರಾಜ್ಯ ಪತ್ರದ ಹಾಗೂ ವಿವಿಧ ದಿನಪತ್ರಿಕೆಯಲ್ಲಿ ಹೆಚ್ಚಾಗಿ ಪ್ರಕಟಿಸಲು ಹರಾಜು 
ಪ್ರಕಟಣೆಗಳನ್ನು ಈ ಪತ್ರದ ಜೊತೆ ಲಗತ್ತಿಸಿ ಕಳುಹಿಸುತ್ತಾ ದಯವಿಟ್ಟು ಹರಾಜು ಇಸ್ಮಿಯಾರನ್ನು ಪ್ರಕಟಿಸಲು ಕೋರಿದೆ. 
ಆಕಸ್ಮಿಕವಾಗಿ ಹರಾಜು ಪ್ರಕ್ರಿಯೆ ಆದಿನ ಯಶಸ್ವಿಯಾಗಿ ನಡೆಯದಿದ್ದಲ್ಲಿ ದಿನಾಂಕ; 29-04-2009 ರಂದು ಮರು ಹರಾಜು 
ಕರೆಯಲಾಗುವುದು ಹಾಗೂ 2009-10 ನೇ ಸಾಲಿಗೆ ಪ್ರವಾಸಿಗರು ಮತ್ತು ಪ್ರಯಾಣಿಕರನ್ನು ಒಂದು ತೀರದಿಂದ ಮತ್ತೊಂದು 
ತೀರಕ್ಕೆ ಕರೆತರುವ ಕೆಲಸಕ್ಕೆ ನಿಗದಿಪಡಿಸಿದ ದರದಂತೆ ಶುಲ್ಕ ವಸೂಲಿ ಮಾಡುವ ಕೆಲಸಕ್ಕೆ 2009-10 ಕ (01-05-2009 
ರಿಂದ 31-03-2010 ರವರೆಗೆ) ಸಾಲಿಗೆ ಹರಾಜು ಮಾಡಲು ಈ ಕೆಳಕಂಡಂತೆ ಸ್ಥಳ, ದಿನಾಂಕ ಮತ್ತು ಸಮಯವನ್ನು 
ನಿಗದಿಗೊಳಿಸಲಾಗಿದೆ. ಈ ಕೆಳಕ೦ಡ ನಿಬಂಧನೆಗಳಿಗೆ ಒಳಪಟ್ಟು ಸಾರ್ವಜನಿಕರು ಹರಾಜಿನಲ್ಲಿ ಭಾಗವಹಿಸಬಹುದಾಗಿರುತ್ತದೆ. 














ಕ್ರ ಹರಾಜು ನಡೆಯುವ 
0 ವಲಯ ಕಡದ ಹೆಸರು ದಸಾಕಕ ke ವೇಳೆ ಹರಾಜು ನಡೆಯುವ ಸ್ಥಳ 
ಹೊಗೇನಕಲ್‌ ಕಡ 10-04-2009 ವಲಯ ಅರಣ್ಯಾಧಿಕಾರಿಗಳ 
ಮಲೈ (ಮಾರಿಕೊಟ್ಟಾಯಿ ಕಡ) ಹಾಗೂ | ಮಧ್ಯಾಹ್ನ 12:00 ಗಂಟೆ | ಕಛೇರಿ, ವನ್ಯಜೀವಿ ವಲಯ, 
| ಮಹದೇಶ್ವರ ಬೆಟ್ಟ | ಇಂಜಿನ್‌ ಬೋಟ್‌ ನಡೆಸುವ ಮಲೈ ಮಹದೇಶ್ವರ ಬೆಟ್ಟ 
` | ವನ್ಯಜೀವಿ ಹರಾಜು (ಕಾಲಾವಧಿ 01-05-2009 
ವಲಯ ವನ್ಯಧಾಮ ಪ್ರವೇಶ ಮಾಡಿ 16-04-2009 ರಿಂದ 31-03-2010 ರವರೆಗೆ 
ವಾಹನ ನಿಲುಗಡೆ ಶುಲ್ಕ ಮಧ್ಯಾಹ್ನ 1:00 ಗಂಟೆ ಮಾತ್ರ) 























೯೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೫ 





ನಿಗದಿಪಡಿಸಿದ ಹರಾಜಿನ ದಿನಾಂಕಗಳಂದು ಹರಾಜಿನಲ್ಲಿ ಯಾರೂ ಭಾಗವಹಿಸದಿದ್ದಲ್ಲಿ ಅಥವಾ ಸಾರ್ವಜನಿಕ ರಜೆ 


ಎಂದು ಘೋಷಿತವಾದಲ್ಲಿ ಹರಾಜು ನಿಗದಿಪಡಿಸಿದ ಸ್ಥಳ ಮತ್ತು ವೇಳೆಯಲ್ಲಿಯೇ ಮಲೈ ಮಹದೇಶ್ವರ ಬೆಟ್ಟ ವನ್ಯಜೀವಿ 
ವಲಯಗಳ ವ್ಯಾಪ್ತಿಯ ಕಡಗಳ ಹರಾಜನ್ನು ಮುಂದಿನ ದಿನಾಂಕ ನಿಗದಿಪಡಿಸುವವರೆಗೆ ಹರಾಜನ್ನು ಮುಂದೂಡಲಾಗುವುದು. 
ನಿಬಂಧನೆಗಳು:- 


1, 


10. 


11, 


12. 
13. 


14. 


15. 
16. 


17. 


18. 


19. 


ಹರಗಲು ಹರಾಜಿನಲ್ಲಿ ಭಾಗವಹಿಸುವವರು ಹರಾಜು ಪ್ರಾರಂಭವಾಗುವುದಕ್ಕೆ ಮುನ್ನ ರೂ.2500/- (ಎರಡು 

ಸಾವಿರದ ಐದುನೂರು) ರೂಗಳನ್ನು ಠೇವಣಿಯಾಗಿ ಪಾವತಿಸಿ ರಶೀದಿ ಪಡೆಯತಕ್ಕದ್ದು. 

ಹರಾಜಿನಲ್ಲಿ ಭಾಗವಹಿಸಿ ಯಶಸ್ವಿಯಾದ ಬಿಡ್ಡುದಾರರು ತಮ್ಮ ಹೆಸರಿಗೆ ಹರಾಜು ನಿಂತ ಕೂಡಲೇ 7 ದಿನದ 

ಒಳಗಾಗಿ ಹರಾಜಿನ ಪೂರ್ಣ ಮೊತ್ತವನ್ನು ಪಾವತಿಸಿ ರಸೀದಿ ಪಡೆಯುವುದು. ತಪ್ಪಿದಲ್ಲಿ ಯಾವುದೇ ಮುನ್ನೂಚನೆ 

ನೀಡದೆ ಹರಾಜನ್ನು ರದ್ದುಗೊಳಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. 

ಹರಾಜು ಮಂಜೂರಾತಿ ಪಡೆಯದ ಹೊರತು ಯಶಸ್ವಿ ಬಿಡ್ಡುದಾರರು ಹರಗಲು ನಡೆಸಬಾರದು ಹಾಗೂ ಪ್ರಯಾಣದ 

ದರವನ್ನು ವಸೂಲು ಮಾಡಬಾರದು. 

ಹರಾಜಿನ ಹಕ್ಕು ಪಡೆದವರು ಹರಗಲಿನಲ್ಲಿ ಪ್ರಯಾಣ ಮಾಡುವ ಪ್ರತಿ ಪ್ರಯಾಣಿಕರಿಂದ ರೂ.15.00/- (ಹದಿನೈದು) 

ಗಳನ್ನು ಮಾತ್ರ ವಸೂಲಿ ಮಾಡುವುದು. ಪ್ರಯಾಣಿಕರಿಗೆ ಮಾಹಿತಿಗಾಗಿ ನಿಗದಿಪಡಿಸಿದ ದರವನ್ನು ಸೂಚನಾ 

ಫಲಕಗಳಲ್ಲಿ ಅಳವಡಿಸಬೇಕು. 

ಹರಾಜನ್ನು ಈ ಕಛೇರಿಯಿಂದ ಧೃಡೀಕರಿಸಿಕೊಂಡು ಮಂಜೂರಾತಿ ಪಡೆದ ನಂತರ ಕಛೇರಿಯಲ್ಲಿ ಕರಾರು ಒಪ್ಪಂದ 

ಮಾಡಿಕೊಂಡ ಕಾರ್ಯಾದೇಶ ಪಡೆದು ಹರಗಲು ನಡೆಸುವುದು. 

ಹರಗಲು ನಡೆಸುವ ಸಂದರ್ಭದಲ್ಲಿ ಸೂಕ್ತ ರಕ್ಷಣೆಯನ್ನು ಪ್ರಯಾಣಿಕರಿಗೆ ಒದಗಿಸುವುದು. ಆಕಸ್ಮಿಕವಾಗಿ 

ಸಂಭವಿಸಬಹುದಾದ ಅನಾಹುತಗಳಿಗೆ ಗುತ್ತಿಗೆದಾರರೇ ಜವಾಬ್ದಾರರಾಗಿರುತ್ತಾರೆ. ಇಲಾಖೆಯು ಯಾವುದೇ 

ಕಾರಣದಿ೦ದ ಜವಾಬ್ದಾರರಾಗುವುದಿಲ್ಲ. ಹರಗಲಿನ ಸಾಮರ್ಥಕಕ್ಕೆ ತಕ್ಕಂತೆ ಪ್ರಯಾಣಿಕರನ್ನು ಮಾತ್ರ ಸಾಗಿಸುವುದು. 

ಪ್ರಯಾಣಿಕರು ನದಿಯಲ್ಲಿ ಅಥವಾ ನದಿ ದಂಡೆಯಲ್ಲಿ ಮತ್ತು ವನ್ಯಧಾಮದಲ್ಲಿ ಯಾವುದೇ ಪ್ಲಾಸ್ಟಿಕ್‌ ವಸ್ತುಗಳನ್ನು 

ಹಾಗೂ ಬಾಟಲಿಗಳನ್ನು ಬಿಸಾಡುವುದು, ಪರಿಸರ ಮಾಲಿನ್ಯ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈ 

ಬಗ್ಗೆ ಪ್ರಯಾಣಿಕರಿಗೆ ಗುತ್ತಿಗೆದಾರರು ತಿಳುವಳಿಕೆ ನೀಡಿ ಪರಿಸರ ರಕ್ಷಣೆಯಲ್ಲಿ ಹೆಚ್ಚಿನ ತಿಳುವಳಿಕೆ ನೀಡುವುದು. 

ಅರಣ್ಯದಲ್ಲಿ ಗುತ್ತಿಗೆದಾರರು ಯಾವುದೇ ಕಾನೂನು ಬಾಹಿರವಾದ ಕೃತ್ಯ ಹಾಗೂ ಚಟುವಟಕೆಗಳಲ್ಲಿ ಭಾಗಿಯಾದಲ್ಲಿ 

ಯಾವುದೇ ಮುನ್ಸೂಚನೆ ನೀಡದೆ ಗುತ್ತಿಗೆಯನ್ನು ರದ್ದುಪಡಿಸಲಾಗುವುದು. 

ಮ ದ್ವಿಚಕ್ರ: ಹಾಗೂ ಇತರೇ "ವಾಹನಗಳನ್ನು. ಮತ್ತು ಬೆಂಕಿ ಅಂಟಿಸುವ ಅಥವಾ ಸ್ಫೋಟಕ ವಸ್ತುಗಳನ್ನು 
ಗಿಸಬಾರದು. ಈ ಬಗ್ಗೆ ಇಲಾಖೆಯ ಗಮನಕ್ಕೆ ಬಂದಲ್ಲಿ ಗುತ್ತಿಗೆದಾರರ ಗುತ್ತಿಗೆಯನ್ನು ಯಾವ "ಮುನ್ಸೂಚನೆಯನ್ನು 

War ಗುತ್ತಿಗೆಯನ್ನು ರದ್ದುಪಡಿಸಲಾಗುವುದು. 

ಪ್ರಯಾಣಿಕರನ್ನು ಬೆಳಿಗ್ಗೆ 6:00 ಗಂಟೆಯಿಂದ ಸಂಜೆ 6:00 ಗಂಟೆಯವರೆಗೆ ಮಾತ್ರ ಸಾಗಿಸಲು 

ಅನುಮತಿಸಲಾಗುವುದು. 

ಹರಗಲಿಗೆ ವಿಮೆ ಮಾಡಿಸಿರಬೇಕು ಮತ್ತು ಅದು ಚಾಲ್ತಿಯಲ್ಲಿರಬೇಕು. 

ಅರಣ್ಯ ಅಪರಾಧ ತಡೆಯಲು ಮತ್ತು ಅರಣ್ಯ ಬೆಂಕಿ ತಡೆಯಲು ಇಲಾಖೆಗೆ ಸಹಕರಿಸ ತಕ್ಕದ್ದು. 

ಹರಗಲಿನಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುವ ಸಂದರ್ಭದಲ್ಲಿ ಅವರಿಗೆ ಕಡ್ಡಾಯವಾಗಿ "ರಕ್ಷಣಾ ಕವಚಗಳನ್ನು (9 

jackets) ಒದಗಿಸ ತಕ್ಕದ್ದು. 

ಮಲೈ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯದ ಹೊಗೇನಕಲ್‌ ಕಡದಲ್ಲಿ ಒಂದು ಇಲಾಖಾ ಇಂಜಿನ್‌ ಬೋಟನ್ನು 

ನೀಡಲಾಗುವುದು, ಈ ಬೋಟಿಗೆ ಇಂಧನ, ರಿಪೇರಿ ಮತ್ತು ನಿರ್ವಹಣಾ ಖರ್ಚುಗಳನ್ನು ಗುತ್ತಿಗೆದಾರರೇ 

ಭರಿಸಬೇಕಾಗುತ್ತದೆ. 

ಹರಾಜು/ ಟೆಂಡರ್‌ ಅವಧಿ ಮುಗಿದ ನಂತರ ಇಲಾಖಾ ಇಂಜಿನ್‌ ಬೋಟನ್ನು ಇಲಾಖಾ ವಶಕ್ಕೆ ನೀಡಬೇಕು. 

ಇಂಜಿನ್‌ ಬೋಟ್‌ ನಡೆಸುವ ಯಶಸ್ವಿ ಬಿಡ್ಡುದಾರರು ಕರಾರು ಒಪ್ಪಂದ ಮಾಡಿಕೊಳ್ಳುವ ಸಮಯದಲ್ಲಿ ರೂ. 

25000/- (ಇಪ್ಪತ್ತೈದು ಸಾವಿರ ಮಾತ್ರ) ಗಳ ಠೇವಣಿ ಹಣ ಇಡಬೇಕಾಗುತ್ತದೆ. ಈ ಠೇವಣಿ ಹಣವನ್ನು ಗುತ್ತಿಗೆ 

ಅವಧಿ ಮುಗಿದು ಇಂಜಿನ್‌ ಬೋಟ್‌ ಇಲಾಖಾ ವಶಕ್ಕೆ ಪಡೆದ ನಂತರ ಹಿಂತಿರುಗಿಸಲಾಗುವುದು. 

ಹರಗಲು / ಇಂಜಿನ್‌ ಬೋಟ್‌ ನಡೆಸುವ ಸಮಯದಲ್ಲಿ ಯಾವುದಾದರೂ ಅನಾಹುತಗಳು ಸಂಭವಿಸಿದಲ್ಲಿ 

ಗುತ್ತಿಗೆದಾರರು ನೇರವಾಗಿ ಜವಾಬ್ದಾರರಾಗದಿದ್ದಲ್ಲಿಯೂ ಸಹ ಈ ಅನಾಹುತಗಳಿಗೆ ಗುತ್ತಿಗೆದಾರರೇ 

ಜವಾಬ್ದಾರರಾಗಿರುತ್ತಾರೆ, ಈ ಅನಾಹುತಗಳಿಗೆ ಅರಣ್ಯ ಇಲಾಖೆ ಯಾವುದೇ ರೀತಿಯಲ್ಲಿ ಜವಾಬ್ದಾರಿಯಾಗುವುದಿಲ್ಲ. 

ಸದರಿ ಹರಾಜು ಪ್ರಕ್ರಿಯೆಯನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕಾವೇರಿ ವನ್ಯಜೀವಿ ವಿಭಾಗ, ಕನಕಪುರ 

ರವರು ಅಥವಾ ಇವರಿಂದ ನೇಮಿಸಲ್ಪಟ್ಟ ಯಾವುದೇ ಅಧಿಕಾರಿಗಳು ನಡೆಸುತ್ತಾರೆ. 

ಹರಾಜನ್ನು ಕಾರಣ ನೀಡದೆ ಒಪ್ಪುವ/ ಅಥವಾ ತಿರಸ್ಕರಿಸುವ ಹಕ್ಕನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕಾವೇರಿ 

ವನ್ಯ ಜೀವಿ ವಿಭಾಗ, ಕನಕಪುರ ಇವರಿಗೆ ಕಾಯ್ದಿರಿಸಲಾಗಿದೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೯೧೧ 





20. ಹರಾಜಿನ ಬಗ್ಗೆ ತಂಟೆ ತಕರಾರುಗಳು ಬಂದಲ್ಲಿ ಅಧಿಕಾರಿಗಳು ಅರಣ್ಯ ಸಂರಕ್ಷಣಾಧಿಕಾರಿಗಳು, ಚಾಮರಾಜನಗರ 
ವೃತ್ತ ಚಾಮರಾಜನಗರ. ಇವರ ತೀರ್ಮಾನವು ಅಂತಿಮವಾಗಿರುತ್ತದೆ. ಇದಕ್ಕೆ ಗುತ್ತಿಗೆದಾರರು ಬದ್ಧರಾಗಿರತಕ್ಕದ್ದು. 
21. ಹರಾಜಿನಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ಮೊತ್ತದ ಬಿಡ್ಡುದಾರರಿಗೆ ಗುತ್ತಿಗೆಯನ್ನು ಅಂಗೀಕರಿಸಲಾಗುವುದು. 
ಪಿ.ಆರ್‌. 289 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕಾವೇರಿ ವನ್ಯಜೀವಿ ವಿಭಾಗ, ಕನಕಪುರ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಸಿಆಸುಇ 4 ಡಿಟಎಂ 2009, ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್‌ 2009 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ವಿವಿಧ ಮಾದರಿಯ 
ಮೋದಿ ಕಾಪಿಯರ್‌ ಯಂತ್ರಗಳಿದ್ದು, ಇವುಗಳ ವಿಸ್ತಾರವಾದ (Comprehensive) ವಾರ್ಷಿಕ ಸೇವಾ ನಿರ್ವಹಣೆಯನ್ನು 
ವಹಿಸಲು ಸರ್ಕಾರವು ಉದ್ದೇಶಿಸಿ ಮೊಹರಾದ ಟೆಂಡರ್‌ಗಳನ್ನು ಅಹ್ವಾನಿಸಿದೆ. 























ತ್ವಂ. ಹಾರು ಪಾದಕ ಸಾಷ್ಠೆ 
TTS | 
ಟೆ ಮೋದಿ 5233 ನಿ 
ಸಾರಳ 7 
4 ಮೋದಿ 5821 2 
ಒಟ್ಟು 15 














ಇಚ್ಛೆಯುಳ್ಳ ತಯಾರಕರು ಅಥವಾ ಅವರ ಮಾರಾಟಗಾರರು ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ (ಲೆಕ್ಕಪತ್ರ) ಕೊಠಡಿ ಸಂಖ್ಯೆ: 25, ನೆಲಮಹಡಿ, ವಿಧಾನಸೌಧ ಇಲ್ಲಿ ರೂ.100.00 + ಶೇಕಡ 
12.5 ರಂತೆ ಮಾರಾಟ ತೆರಿಗೆ ಒಟ್ಟು ರೂ.114/- (ರೂಪಾಯಿ ನೂರ ಹದಿನಾಲ್ಕು ಮಾತ್ರನ್ನು ನಗದು ಅಥವಾ ಡಿಮ್ಯಾಂಡ್‌ 
ಡ್ರಾಫ್ಟ್‌ ರೂಪದಲ್ಲಿ ಸಲ್ಲಿಸಿ ನಂತರ ಟೆಂಡರ್‌ ನಮೂನೆಯನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ (ಕಾರ್ಯಕಾರಿ), ಕೊಠಡಿ ಸಂಖ್ಯೆ: 23, ನೆಲಮಹಡಿ, ವಿಧಾನಸೌಧ, ಇಲ್ಲಿ ಪಡೆದುಕೊಳ್ಳಬಹುದು. 
ದಿನಾಂಕ 18/04/2009 ರಂದು ಮಧ್ಯಾಹ್ನ 4:30 ಘಂಟೆಯವರೆಗೆ ಟೆಂಡರ್‌ ಅರ್ಜಿಗಳನ್ನು ನೀಡಲಾಗುವುದು. ಈ ಟೆಂಡರ್‌ 
ನಮೂನೆಗೆ ನೀಡಿದ ಮೊತ್ತವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. 

ಟೆಂಡರ್‌ಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 22/04/2009 ರಂದು ಮಧ್ಯಾಹ್ನ 4:30 ಘಂಟಿವರೆಗೆ, ತದನಂತರ 
ಬಂದ ಟೆಂಡರ್‌ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಟೆಂಡರ್‌ಗಳನ್ನು ಟೆಂಡರ್‌ ಬುಲೆಟಿನ್‌ ಅಧಿಕಾರಿಯವರು ಕೊಠಡಿ ಸಂಖ್ಯೆ: 23, ವಿಧಾನಸೌಧ, ಬೆ೦ಗಳೂರು - 560 
001 ಇಲ್ಲಿ ಟೆಂಡರ್‌ದಾರರ ಸಮ್ಮುಖದಲ್ಲಿ ದಿನಾಂಕ 23/04/2009 ರಂದು ಮಧ್ಯಾಹ್ನ 4:30 ಘಂಟೆಗೆ ತೆರೆಯಲಿದ್ದಾರೆ. 
ಟೆಂಡರ್‌ ತೆರೆಯುವ ದಿನಾಂಕವು ಯಾವುದಾದರೂ ಸಾರ್ವತ್ರಿಕ ರಜೆ ದಿನವಾದಲ್ಲಿ ಮಾರನೆಯ ಕೆಲಸದ ದಿನ ಅದೇ ವೇಳೆ 
ಮತ್ತು ಅದೇ ಸ್ಥಳದಲ್ಲಿ ತೆರೆಯಲಾಗುವುದು. 
1. ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಿಂದಲೇ ಖರೀದಿಸಿ ನಿಗಧಿತ ನಮೂನೆಯಲ್ಲಿಯೇ ದ್ವಿಪ್ರತಿಯಲ್ಲಿ ಸ 
2. ಮೊಹರಾದ ಟೆಂಡರ್‌ ಲಕೋಟೆಯ ಮೇಲೆ “ಮೋದಿ ಕಾಪಿಯರ್‌ ಯಂತ್ರಗಳ ವಾ.ಸೇ.ನಿರ್ವಹಣೆಗೆ 

ಬರೆಯತಕ್ಕದ್ದು. 

3. ಟೆಂಡರ್‌ದಾರರು ಸೂಚಿಸಿದ ದರಕ್ಕೆ ತೆರಿಗೆಗಳಿದ್ದಲ್ಲಿ ಪ್ರತ್ಯೇಕ ನಮೂದಿಸಬೇಕು. 
4. ಮುಂಗಡ ಠೇವಣಿ (ಇ.ಎಂ.ಡಿ) ಮೊತ್ತ ರೂ.5000/- ಗಳ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಸರ್ಕಾರದ ಅಧೀನ 


ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಲೆಕ್ಕಪತ್ರ). ವಿಧಾನಸೌಧ, ಬೆಂಗಳೂರು - 560 001 
ಇವರ ಹೆಸರಿನಲ್ಲಿ ಸಲ್ಲಿಸತಕ್ಕದ್ದು, ಮೂಲ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಲಗತ್ತಿಸಿರದ ಟೆಂಡರ್‌ಗಳನ್ನು 
ತಿರಸ್ಕರಿಸಲಾಗುವುದು. 

5. ದರಪಟ್ಟಿಯೊಂದಿಗೆ ಜನವರಿ 2009ರ ಅಂತ್ಯಕ್ಕೆ ಸಲ್ಲಿಸಿದ ಸೇವಾ ತೆರಿಗೆ ಸಲ್ಲಿಸಿದ ಬಗ್ಗೆ ದಾಖಲೆ. 

6. ದರಪಟ್ಟಿಯೊಂದಿಗೆ ಕಳೆದ ಸಾಲಿನಲ್ಲಿ ಪಾವತಿಸಿದ ಆದಾಯ ತೆರಿಗೆ ಬಗ್ಗೆ ದಾಖಲೆಗಳನ್ನು ಸಲ್ಲಿಸತಕ್ಕದ್ದು. 

7. ಟೆಂಡರ್‌ನ್ನು ಅನುಮೋದಿಸಿದ್ದಲ್ಲಿ ಟೆಂಡರ್‌ದಾರರು ಗೊತ್ತು ಪಡಿಸಿರುವ ದರದಲ್ಲಿಯೇ, ಗೊತ್ತುಪಡಿಸಿದ ದಿನಾಂಕದಿಂದ 
ಒಂದು ವರ್ಷದ ಅವಧಿಯವರೆಗೆ ವಾ.ಸೇ.ನಿರ್ವಹಣೆಯನ್ನು ಒದಗಿಸಲು ಬದ್ದರಿರಬೇಕು. 

8. ಯಶಸ್ವಿ ಟೆಂಡರ್‌ದಾರರ ಇ.ಎಂ.ಡಿ ಮೊತ್ತವನ್ನು ವಾರ್ಷಿಕ ಸೇವಾ ನಿರ್ವಹಣೆಯ ನಂತರ ಷರತ್ತುಗಳ ಉಲ್ಲಂಘನೆ 
ಅಗಿರದಿದ್ದಲ್ಲಿ ಮಾತ್ರ ವಾಪಸ್ಸು ಮಾಡಲಾಗುವುದು. ಇದಕ್ಕೆ ಯಾವುದೇ ರೀತಿಯ ಬಡ್ಡಿಯನ್ನು ನೀಡಲಾಗುವುದಿಲ್ಲ. 

9. ಟೆಂಡರ್‌ನ್ನು ಅನುಮೋದಿಸಿದ್ದಲ್ಲಿ ಟೆಂಡರ್‌ದಾರರು ಗೊತ್ತು ಪಡಿಸಿರುವ ದರದಲ್ಲಿಯೇ, ಗೊತ್ತು ಪಡಿಸಿದ ದಿನಾಂಕದಿಂದ 
ಒಂದು ವರ್ಷದ ಅವಧಿಯವರೆಗೆ ಸಾಮಗ್ರಿಗಳನ್ನು ಒದಗಿಸಲು ಬದ್ದರಿರಬೇಕು 

10. ಮೇಲಿನ ಅಂಶಗಳ ಬಗ್ಗೆ ಪೂರ್ಣ ವಿವರ ನೀಡತಕ್ಕದ್ದು. ಅಪೂರ್ಣ ವಿವರ ಇರುವ ಟೆಂಡರ್‌ಗಳನ್ನು 
ತಿರಸ್ಕರಿಸಲಾಗುವುದು. 














೯೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೫ 





11. ಯಾವುದೇ ಕಾರಣವನ್ನು ನೀಡದೆ ಟೆಂಡರ್‌ಗಳನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಟೆಂಡರ್‌ ಅಂಗೀಕರಿಸುವ 
ಸಕ್ಷಮ ಅಧಿಕಾರಿಯವರು ಕಾಯ್ದಿರಿಸಿಕೊಂಡಿದ್ದಾರೆ.. ಇವರ ನಿರ್ಣಯವೇ ಅಂತಿಮವಾದದ್ದು. 
12. ಮೇಲಿನ ಅಂಶಗಳ ಬಗ್ಗೆ ಪೂರ್ಣ ವಿವರ ನೀಡತಕ್ಕದ್ದು. ಅಪೂರ್ಣ ವಿವರ ಇರುವ ಟೆಂಡರ್‌ಗಳನ್ನು 
ತಿರಸ್ಕರಿಸಲಾಗುವುದು. 
13. ಯಾವುದೇ ಕಾರಣವನ್ನು ನೀಡದೆ ಟೆಂಡರ್‌ಗಳನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಟೆಂಡರ್‌ ಅಂಗೀಕರಿಸುವ 
ಸಕ್ಷಮ ಅಧಿಕಾರಿಯವರು ಕಾಯ್ದಿರಿಸಿಕೊ೦ಡಿದ್ದಾರೆ. ಇವರ ನಿರ್ಣಯವೇ ಅಂತಿಮವಾದದ್ದು. 
ಇನ್ನು ಹೆಚ್ಚಿನ ವಿವರಗಳಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಕಾರ್ಯಕಾರಿ), ಇವರನ್ನು ಕಛೇರಿ ವೇಳೆಯಲ್ಲಿ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 22033440 ಅಥವಾ 22033971 
ರಲ್ಲಿ ಸಂಪರ್ಕಿಸಬಹುದು. 
ಕೆ.ಎಸ್‌. ಮಂಜುನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ) 














ಅನುಬಂಧ 
ಟೆಂಡರ್‌ ಪ್ರಕಟಣೆ ಸಂಖ್ಯೆ: 
ಕಾಪಿಯರ್‌ ಯಂತ್ರಗಳ 
ವಾರ್ಷಿಕ ಸೇವಾ ನಿರ್ವಹಣೆಗೆ ದರ 
ಸಿಆಸುಇ 4 ಡಿಟಿಎಂ 2009 
ಕ್ರ ಸಂ. ಯಂತದ ಮಾದರಿ ದರಗಳ ಒಂದಕ್ಕೆ | ಕಿರಿಗೆ 
5% ೨ ಕ (%) 
1  |ಮೋದಿ 1025 
2 (ಮೋದಿ 5223 
3 |ಮೋದಿ 5620 




















4 ಮೋದಿ 5821 
ಟೆಂಡರ್‌ದಾರರ ಸಹಿ 
(ಪೂರ್ಣ ಹೆಸರು ವಿಳಾಸ ಮೊಹರಿನೊಂದಿಗೆ) 





ಕೆ.ಎಸ್‌. ಮಂಜುನಾಥ್‌ 
ಪಿ.ಆರ್‌. 290 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ) 
ಕರ್ನಾಟಕ ಲೋಕ ಸೇವಾ ಆಯೋಗ 'ಉದ್ಯೊ ೀಗ ಸೌಧ” ಬೆಂಗಳೂರು-560001 
ತಿದ್ದುಪಡಿ ಸಂಖ್ಯೆ: ಆರ್‌(1) 219 /09- 10/ಪಿಎಸ್‌ ಸಿ, ದಿನಾಂಕ: 3ನೇ ಏಪ್ರಿಲ್‌ 2009 
ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಸಮೂಹ "ಎ', “ಬಿ' ಮತ್ತು "ಸಿ' ಗುಂಪಿನ ಹುದ್ದೆಗಳಿಗೆ ದಿನಾಂಕ 
26-02-2009ರಂದು ಅಧಿಸೂಚನೆ ಹೊರಡಿಸಿದ್ದು, ದಿನಾಂಕ 05-03-2009 ರ ಕರ್ನಾಟಕ ರಾಜ್ಯಪತ್ರದ ಭಾಗ -5 ರಲ್ಲಿ 
ಪ್ರಕಟವಾಗಿರುತ್ತದೆ. ಈ ಅಧಿಸೂಚನೆಯಲ್ಲಿ ಪ್ರಕಟವಾದ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಇಂಜಿನಿಯರಿಂಗ್‌ 
ಕಾಲೇಜುಗಳಲ್ಲಿ ವಿವಿಧ ಇಂಜಿನಿಯರಿಂಗ್‌ ವಿಷಯಗಳಲ್ಲಿ ಉಪನ್ಯಾಸಕರ ಹುದ್ದೆಗಳ ಗರಿಷ್ಠ ವಯೋಮಿತಿ ತಾಂತ್ರಿಕ 
ಕಾರಣದಿಂದಾಗಿ ತಪ್ಪಾಗಿ ಮುದಿತವಾಗಿರುವುದರಿಂದ ಈ ತಿದ್ದುಪಡಿಯನ್ನು ಹೊರಡಿಸಲಾಗಿದೆ. 
ಪುಟ ಸಂಖ್ಯೆ 678ರ ಕ್ರಮ ಸಂಖ್ಯೆ 1292 ರಿಂದ 1516 ರಲ್ಲಿನ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ 
ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ವಿವಿಧ ಇಂಜಿನಿಯರಿಂಗ್‌ ವಿಷಯಗಳಲ್ಲಿ, ಅಂದರೆ ಸಿವಿಲ್‌ ಇಂಜಿನಿಯರಿಂಗ್‌, 
ಮೆಕ್ಕಾನಿಕಲ್‌ ಇಂಜಿನಿಯರಿಂಗ್‌, ಎಲೆಕ್ಟ್ರಾನಿಕ್ಸ್‌ ಮತ್ತು ಕಮ್ಯೂನಿಕೇಷನ್‌ ಇಂಜಿನಿಯರಿಂಗ್‌ ಹಾಗೂ ಕಂಪ್ಯೂಟರ್‌ ಸೈನ್ಸ್‌ 
ಇಂಜನಿಯರಿಂಗ್‌ ಉಪನ್ಯಾಸಕರ ಹುದ್ದೆಗಳ ಗರಿಷ್ಠ ವಯೋಮಿತಿ ಬದಲಾವಣೆಯಾಗಿದ್ದು ಪರಿಷ್ಕೃತ ಗರಿಷ್ಠ 
ವಯೋಮಿತಿಯನ್ನು ಈ ಕೆಳಕಂಡಂತೆ ಓದಿಕೊಳ್ಳುವುದು: 





ವಯೋಮಿತಿ ಗರಿಷ್ಟ- 35 ವರ್ಷಗಳು 
ಪ್ರವರ್ಗ-2ಎ, 2ಬಿ, 3ಎ, 3ಬಿ ಅಭ್ಯರ್ಥಿಗಳಿಗೆ- 38 ವರ್ಷಗಳು 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ-1ರ ಅಭ್ಯರ್ಥಿಗಳಿಗೆ- 40 ವರ್ಷಗಳು. 











ಹೆಚ್‌.ಬಿ. ಚನ್ನರಾಜು 
ಪಿ.ಆರ್‌. 291 ಕಾರ್ಯದರ್ಶಿ(ಪ್ರಭಾರ), ಕರ್ನಾಟಕ ಲೋಕ ಸೇವಾ ಆಯೋಗ. 
FORM -IV 
(See Rule 12) 
NOTICE 


It is hereby notified that the undersigned has changed his name from BHEEMAPPA to 
BHEEMAPPA BALAPPA ARAKERI 
P.D. 19 BHEEMAPPA 


